' ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 
ಉತ್ತರಿಸಬೇಕಾದ ದಿನಾ೦ಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


1555 
18.03.2021. 


ಶ್ರೀಎನ್‌. ರವಿಕುಮಾರ್‌ (ವಿಧಾನಸಭಾ ಕ್ಷೇತ್ರದಿಂದ 


ಚುನಾಯಿತರಾದವರು 
ಯುವ' ಸಬಲೀಕರಣ ಮತ್ತು ಕ್ರೀಡಾ ಹಾಗೂ ಯೋಜನೆ, 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


ಕ್ರ ಪ್ರಶ್ನೆ 


ಉತ್ತರ 


ಖೇಲೋ ಇಂಡಿಯಾ 
ಯೋಜನೆಯಡಿ ಕಳೆದ 3 
ವರ್ಷಗಳಲ್ಲಿ ರಾಜ್ಯಕ್ಕೆ 
ಕೇಂದ್ರ ಸರ್ಕಾರದಿಂದ 
ಬಂದ ಅನುದಾನವೆಷ್ಟು: . 


ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಡಿ 
ಕ್ರೀಡಾ ಮೂಲಭೂತ ' ಸೌಕರ್ಯಗಳ ಸೃಜನೆಗೆ ಕಳೆದ 
ಮೂರು ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನದ 


ವಿವರ -ಈ ಕೆಳಗಿನಂತಿದೆ:- 


(ರೂ ಲಕಗಳಲ್ಲಿ) 
ಅನುದಾನ 
2017-18 875.34 
2018-19 375.00 
2019-20 -- 


ವರ್ಷ 


ಆ) :| ಪ್ರಸ್ತುತ ಯೋಜನೆಯಡಿ 
ಯಾವ ಯಾವ 


ಕಾರ್ಯಕ್ರಮಗಳನ್ನು ಕಳೆದ 


ನಡೆಸಲಾಗಿದೆ; 


ಕಳೆದ 3 


3 ವರ್ಷಗಳಲ್ಲಿ | 


ವರ್ಷಗಳಿಂದ ಖೇಲೋ ಇಂಡಿಯಾ 
ಯೋಜನೆಯಡಿ ಹೀಡಾ ಮೂಲಭೂತ ಸೌಕರ್ಯಗಳ 
ಸೃಜನೆ ಮಾಡಲಾಗುತ್ತಿದೆ. 


ಖೇಲೋ ಇಂಡಿಯಾ 
ಯೋಜನೆಯಡಿ: ಕ್ರೀಡೆಗಳಿಗೆ 
ಪ್ರೋತ್ಸಾಹ ನೀಡುವಲ್ಲಿ 


ಖೇಲೋ ಇಂಡಿಯಾ ಯೋಜನೆಯಡಿ ಕೈಗೊಂಡ ಅಭಿವೃದ್ದಿ 


ಕಾಮಗಾರಿಗಳ ವಿವರ ಈ ಕೆಳಗಿನಂತಿದೆ:- 


3 ಜಿಲ್ಲೆ ಕಾಮಗಾರಿಗಳ ಹೆಸರು 
(o] 


ಕಳೆದ 3 ವರ್ಷಗಳಲ್ಲಿ 
ಕೈಗೊಂಡ ಅಭಿವೃದ್ದಿ 
ಕಾಮಗಾರಿಗಳಾವುವು?(ಜಿಲ್ಲಾ, 


ವಿವಿಧೋದ್ಗೇಶ ಒಳಾಂಗಣ ಕ್ರೀಡಾಂಗಣದ 
ಕಾಮಗಾರಿ 
ಜಿಲ್ಲಾ ಕೀಡಾಂಗಣದಲ್ಲಿ ಸಿಂಥೆಟಿಕ್‌ ಟ್ರ್ಯಾಕ್‌ 


1 | ಬೆಳಗಾವಿ 


2 | ಚಾಮರಾಜ 


ವಾರು ವಿವರ ನೀಡುವುದು) 


ನಗರ ನಿರ್ನಿಸುವ ಕಾಮಗಾರಿ 
3: | ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್‌ ಟ್ರ್ಯಾಕ್‌ 
ನಿರ್ಮಿಸುವ ಕಾಮಗಾರಿ 
4 | ಧಾರವಾಡ | ವಿವಿಧೋದ್ದೇಶ ಒಳಾಂಗಣ ಕ್ರೀಡಾಂಗಣದ 
ಕಾಮಗಾರಿ- ಹುಬ್ಬಳ್ಳಿ-ಧಾರವಾಡ 
5 | ಉತ್ತರ ಹಳಿಯಾಳದಲ್ಲಿ ಬಹು ಉಪಯೋಗಿ ಒಳಾಂಗಣ 
ಕನ್ನಡ ಕ್ರೀಡಾಂಗಣದ ಕಾಮಗಾರಿ 
6 | ಶಿವಮೊಗ್ಗ | ಶಿರಾಳಕೊಪ್ಪ ನಗರದ ಸರ್ಕಾರಿ ಪ್ರಥಮ ದರ್ಜಿ 


ಕಾಲೇಜಿನಲ್ಲಿ ವಿವಿಧೋದ್ಗೇಶ ಒಳಾಂಗಣ 
ಕ್ರೀಡಾಂಗಣದ ಕಾಮಗಾರಿ 


ವೈಎಸ್‌ಡಿ-ಇಬಿಬಿ/66/2021. 


M 4 


[3 


(ಡಾ|| ನಾರಯಣ ಗೌಡ) 
ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ . 
ಮತ್ತು ಸಾಂಖ್ಯಿಕ ಸಚಿವರು. 


